ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 678 (773) 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ(ಶಿಕ್ಷಕರ ಕೇತ್ರ) 
[oN [90 
ಉತ್ತರಿಸಬೇಕಾದ ದಿನಾಂಕ 20.12. 2021 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
5 | ಪಶೆ | ಉತರ 
ಸಂ. & ೨ | par 
| ಈ/ದನಾಂಕ0-08-2008ರ ನಂತರ 
| ನೇಮಕಾತಿ ಹೊಂದಿದ ಮತ್ತು ಬಡ್ತಿ| 
(ಪಡೆದ ಸರ್ಕಾರಿ ಮತ್ತು ಅನುದಾನಿತ | 
ಪೌಢಶಾಲೆ ಹಾಗೂ ಪದವಿಪೂರ್ವ 
ಪ್ರಾಢ ಬಂದಿದೆ. 


ಕಾಲೇಜಿನ ಶಿಕ್ಷಕರು/ಉಪನ್ಯಾಸಕರಿಗೆ 
ವಿಶೇಷ ಭತ್ಯೆ ಮಂಜೂರಾತಿ | 
ನೀಡದಿರುವುದು ಸರ್ಕಾರದ | 
ಗಮನಕ್ಕೆ ಬಂದಿದೆಯೇ; 


| 


| 3 
ಇ ಹಾಗಾದಲ್ಲಿ ಮಾನ್ಯ 


ರರ ನಷಹಾರ್‌ ಸರಬ ಮಾನ್ಯ! 


ರಾಜ್ಯ ಉಚ್ಛ ನ್ಯಾಯಾಲಯವು 
ತೀರ್ಪು ನೀಡಿರುವುದು ಸರ್ಕಾರದ | 
ಗಮನಕೆ ಬಂದಿದೆಯೇ; | 


ಉಜ್ಜ] 
ನ್ಯಾಯಾಲಯದ ತೀರ್ಪಿನ 5 
ಸಾರಾಂಶವೇನು; 
ಮಾನ್ಯ ಉಚ್ಚನ್ಯಾಯಾಲಯದ 
ತೀರ್ಪನ್ನು ಇದುವರೆವಿಗೂ 
ಅನುಷ್ಠಾನಗೊಳಿಸದಿರಲು 
ಕಾರಣಗಳೇನು; 


| ದಾಖಲಿಸಿದ್ದು 


ಮಾನ್ಯ ಎಟಿ ಅರ್ಜಿ ಸೆಂಖ್ಯೆ:4412- 4428, 
4430- 4444, 4446-4464, 4467- 5224/2020 
ಶ್ರೀ ಲಕ್ಷಿ ನಾರಾಯಣ ಭಟ್‌ ಮತ್ತಿತರರು, ಪ್ರಕರಣ 
ಸದರಿ ಪ್ರಕರಣದಲ್ಲಿ: | 
ದಿನಾಂಕ: 05/05/2021ರಂದು ನೀಡಿರುವ ತೀರ್ಪಿನಲ್ಲಿ 
ದಿನಾಂಕ:01/08/2008ರ ನಂತರ ನೇಮಕಾತಿ 
ಹೊಂದಿರುವ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ವಿಶೇಷ 
ಭತ್ಯೆ ನೀಡುವಂತೆ ತೀರ್ಪು ನೀಡಿರುತ್ತದೆ. 


ಸದರಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ 
ದಿನಾಂಕ05-05-2021ರ ತೀರ್ಪಿನ ವಿರುದ್ದ ಮಾನ್ಯ 
ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರವು ರಿಟ್‌ ' ಪಿಟಿಷನ್‌ 
ದಾಖಲಿಸಲು ಕಮವಹಿಸಲಾಗುತ್ತಿದೆ. 


ಸಂಖ್ಯೆ: 


ಇಪಿ 109 ಎಲ್‌ಬಿಪಿ 2021 


ಮಾನ ಮಹ ಸದರ 


ವಿಶೇಷ ಭತ್ಯೆ ಯನ್ನು | 


ನೀಡಲಾಗುವುದು? 


ಮಾನ್ಯ ಉಚ್ಛ ನ್ಯಾಯಾಲಯವು ನಾಡವ 
ತೀರ್ಪನ್ನು ಅನುಸರಿಸಿ ಮುಂದಿನ ಸೂಕ್ತ . ಕಮ 


ಕೈಗೊಳ್ಳುವ ಬಗ್ಗೆ ಪರಿಶೀಲಿಸಲಾಗುವುದು. | 


ಪ್ರಾಥಮಿ ತು ಪೌಢ ಶಿಕ್ಷಣ 
ಹಾಗೂ ಸಕಾಲ ಚಿರು 


